ಕರ್ನಾಟಿಕ ವಿಧಾನ ಪರಿಷತ್ತು 


ಚಕ್ಕ ಗುರುತಿನ ಪ್ರಶ್ನೆ|_ 


3 509 

ಸಂಖ್ಯೆ | 
ಸದಸ್ಯರ ಹೆಸರು ಶ್ರೀ.ಕ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕೇತು 
ಉತರಿಸುವ ದಿನಾ೦ಕ [11.12.2020 

"ಮಾನ್ಯ ಪಶುಸಂಗೋಪನೆ ಹಾಗೂ -ಹಜ್‌ ಮತು 

$ ಲ! 
ಉತ್ತರಿಸುವ ಸಚಿವರು N ವಕ ಸಚಿವರು 
ಕ್ರ. ಖ್ಯ 
3೦ ಪ್ರಶ್ನೆಗಳು ಉತ್ತರಗಳು 

ki ರಾಜ್ಯದಲ್ಲಿ ಒಟ್ಟು 4212 ಪಶುವೈದ್ಯಕೀಯ ಸಂಸ್ಥೆಗಳಿದ್ದು, 


ಸಂಸ್ಥೆಗಳ ವಿವರಗಳನ್ನು ಈ ಕೆಳಕಂಡಂತೆ ನೀಡಲಾಗಿದೆ. 


ರಾಜ್ಯದಲ್ಲಿ ಎಷ್ಟು ಪಶು ಪೌಲಿ ಪ್ರಕು [ಪ ಪ್ರಾಥಮಿಕ ಸಂಚಾರಿ 

ಅಸ ತ್ರಗಳಿವ. *  [ಹನಿಕ್‌ ಪಶು ಪಶು ುನಶುಚಿಕಿತ್ಸಾಪಶು ಟ್ಕು 

i ; ಬ್‌ g ಕೇಂದ್ರ'  |ಚಿಕಿತ್ಪಾಲಯ 

30 665 2135 1206 176 k 212 
sil Wa 

ಈ ER ಹ ಸೃಂತೆ್ಮಟ್ಟು 200 ಪಶುವೈದ್ಯ ಸಂಸ್ಥೆಗಳಿಗೆ ಸ್ವಂತ ಕಟ್ಟಡಗಳು 

‘ed ( 
| ಅಸ್ಮತ್ರೆಗಳಸ೦ಖ್ಯೆ ಎಷ್ಟು; ಜರುಪುದಲ್ಲೂ 


ಈ ಆಸ್ಪತ್ರೆಗಳಿಗೆ ಸ್ವಂತ 


ನಿವೇಶನ ಹಾಗೂ ಅನುದಾನ ಲಭ್ಯತೆ ಮೇರೆಗೆ ಆರ್‌.ಐ.ಡಿ.ಎಫ್‌, 


(ಇ) arden ಯೋಜನೆಯಡಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಹ೦ತ ಹಂತವಾಗಿ 
SR ಶ್ರಮಕ್ಳೆಗೊಳ್ಳಲಾಗುತ್ತಿದೆ. 
ಪಶುಸಂಗೋಪನಾ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳ 
ಒಟ್ಟು ' 1602 ಹುದ್ದೆಗಳು ಮಂಜೂರಾಗಿದ್ದು, ಪ್ರಸ್ತುತ 794 
ಪಶುಬಮೈದ್ಯಾಧಿಕಾರಿಗಳು ಇಲಾಖೆಯಲ್ಲಿ ಕಾರ್ಯ 
ಓಟ್ಟು ಮಂಜೂರಾದ ವ್ಯದಹಿಸುತ್ತಿರುತ್ತಾರೆ. 808 ಪಶುವೈದ್ಯಾಧಿಕಾರಿಗಳ ಹುದ್ದೆ 
ಬು ವೈದ್ಯರ ್ರೂಲಿ ಇರುತ್ತವೆ 
ಹುದ್ದೆಗಳೆಷ್ಟು; ಆ ಪೈಕಿ ಸ 
ಖಾಲಿ *U ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ 
ಈ) ಹುದ್ದೆಗಳಷ್ಟು; ಖಾಲಿ ದನಾಂಕ: 05.೦9.2019, ರಲ್ಲಿದಂತೆ, ಖಾಲಿ ಇರುವ 639 
ಹುದ್ಮೆಗಳನ್ನು ಭರ್ತಿ ಫಶುವೈದ್ಯಾಧಿಕಾರಿ ಹುದ್ದೆಗಳನ್ನು ವಿಶೇಷ ನೇಮಕಾತಿ 
ಸಾತ ಗವುಡ ಯಮಗಳ ಮುಖಾಂತರ ಭರ್ತಿ ಮಾಡುವ ಪ್ರಸ್ತಾವನೆಗೆ 
ಯಾವಾಗ? (ವಿವರ ಪ್ರಸ್ತುತ ಆರ್ಥಿಕ ವಿರ್ಬಂಧಗಳ ಹಿನ್ನಲೆಯಲ್ಲಿ ಆರ್ಥಿಕ 
ನೀಡುವುದು) ಇಲಾಖೆಯು ಸಹಮತಿ 


ನೀಡಿರುವುದಿಲ.ಕಲ ಆರ್ಥಿಕ 
ಇಲಾಖೆಯು ಸಹಮತಿ ವೀಡಿದ ಸಂತರ ಖಾಲಿ ಇರುವ 
ಪಶುವೈದ್ಯಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ 
ಕ್ರಮವಹಿಸಲಾಗುವುದು. 


ಮುಂದುವರೆದು, 371 (ಜಿ) ರಡಿ ಕಲ್ಯಾಣ ಕರ್ನಾಟಕ 
ಬಾಗದಲ್ಲಿ ಖಾಲಿ ಇರುವ 61 .ಪಶುಖೈಧ್ಯಾಧಿಕಾರಿ ಹುದ್ದೆಗಳನು, 
ಭರ್ತಿ ಮಾಡಲು ವಿಶೇಷ ನೇಮಕಾತಿ ನಿಯಮಗಳನ್ನು ರಚಿಸಿ] 
ಅಧಿಸೂಚನೆ  ಹೊರಡಿಸಬಾಗಿರುತ್ತದೆ. ಆದರೆ ಆರ್ಥಿಕ 
"ನಲಾಖೆಯು ದಿನಾಂಕ: 06.07.2020 ರ ಸುತ್ತೋಲೆಯಲ್ಲಿ 
ಆರ್ಥಿಕ ನಿರ್ಬಂಧಗಳ ಹಿನ್ನಲೆಯಲ್ಲಿ 2020-21 ನೇ ಸಾಲಿನ 
ಆರ್ಥಿಕ 'ವರ್ಷದಲ್ಲಿ ಕಲ್ಯಾಣ-ಕರ್ನಾಟಕ ಭಾಗದ ಹುದ್ದೆಗಳು 
ಹಾಗೂ ಬ್ಯಾಕ್‌ ಲಾಗ್‌ ಹುದ್ದೆಗಳು ಸೇರಿದಂತೆ ಎಲ್ಲಾ ನೇರ 
ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯುವಂತೆ ತಿಳಿಸಿರುತ್ತದೆ. 
ಆದುದರಿಂದ ' ಸದರಿ ನೇಮಕಾತಿ - ಪ್ರಕ್ರಿಯೆಯನ್ನು 
ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೂ ' ತಡೆ 
ಹಿಡಿಯಲಾಗಿರುತದೆ. | 


ಸಂ: ಷಸೆಂಮಿೀ ಇ-195 ಪಸಸೇ 2020 


(ಪ್ರಭು. ಬಿ.ಚವ್ಹಾಣ್‌) 
ಪಶುಸಂಗೋಪನೆ ಹಾಗೂ ಹಜ್‌'ಮತ್ತು ವಕ್ತ್‌ ಸಚಿವರು 


